ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಉಚಿತ ಸರಳ ವಿವಾಹಗಳ ಬಗ್ಗೆ 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು)- 


202 (243) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಮುಜರಾಯಿ ದೇವಾಲಯಗಳಲ್ಲಿ ಉಚಿತ ಸರಳ ವಿವಾಹಗಳನ್ನು ಉತ್ತೇಜಿಸಲು ಸರ್ಕಾರ 
ಯಾವುದಾದರೂ ಯೋಜನೆಯನ್ನು ರೂಪಿಸಿದೆಯೆೇ; (ಬಿವರ ನೀಡುವುದು) 


(ಆ) ನಿಗದಿಪಡಿಸಲಾದ ಅನುದಾನದ ಮೊತ್ತವೆಷ್ಟು; 
(ಇ) ಸದರಿ ಯೋಜನೆಯಲ್ಲಿ ಇದುವರೆವಿಗೂ ಎಷ್ಟು ಉಚಿತ ಸರಳ ವಿವಾಹಗಳನ್ನು ಮಾಡಲಾಗಿದೆ; 
(ಈ) ಸದರಿ ವಿವಾಹ ಪದ್ಧತಿಯಲ್ಲಿನ ಮಾರ್ಗಸೂಚಿಗಳೇನು; (ವಿವರ ನೀಡುವುದು) 


(ಉ) ಸದರಿ ಯೋಜನೆಗೆ ಧಾರ್ಮಿಕ ಇಲಾಖೆಯ ಹಣ ಅಥವಾ ಸರ್ಕಾರದ ವಿಶೇಷ ಅನುದಾನವನ್ನು 
ಉಪಯೋಗಿಸಲಾಗುವುದೇ? 


